ಕರ್ನಾಟಕ ವಿಧಾನ ಪರಿಷತ್ತು 


o 


1 ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 716 

2. ಮಾನ್ಯ ಸದಸ್ಯರ ಹೆಸರು ಶ್ರೀ ಕಾಂತರಾಜ್‌ (ಬಿ.ಎಂ.ಎಲ್‌) (ಸ್ಥ ಸ್ಥಳೀಯ ಸ ೦ಸ್ಥೆಗಳ ಕ್ಷೇತ್ರ 
3. ಉತ್ತರಿಸಬೇಕಾದ ದಿನಾಂಕ 14/12/2020 

4. ಉತ್ತರಿಸುವವರು ಮಾನ್ಯ ೫ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು 


(|W 


Rs 


ಕಾರ್ಮಿಕ ಇಲಾಖೆಯ ಅಧೀನದಲ್ಲಿ 
'ಬರುವ ಸಾರ್ವಜನಿಕ 


ನಿಗಮಗಳು /ಕಂಪನಿಗಳು, ಶಾಸನ ಬದ್ಧ 


ಮಂಡಳಿಗಳು. ಉದ್ದಿಮೆಗಳು, ಆಂಗ 
ಸಂಸ್ಥೆಗಳು ಮತ್ತು ಸೊಸೈಟಿಗಳು 
ಎಷ್ಟಿವೆ; ಅವು ಯಾವುವು; 
(ಇಲಾಖೆವಾರು, . ಕೇಂದ್ರ ಕಛೇರಿ 
ವಿಳಾಸ ಹಾಗೂ ದೂರವಾಣಿ 
ಸಂಖ್ಯೆಗಳನ್ನು ಒಳಗೊಂಡಂತೆ 
ವಿವರವಾದ ಮಾಹಿತಿ ನೀಡುವುದು) 


ಕಾರ್ಮಕ ಇಲಾಖೆಯ `ಆಧೀನದಲ್ಲಿ ಬರುವ ಮಂಡ್‌ಾಗಳು ಹಾಗೂ 

ಸೊಸೈಟಿಗಳ ವಿವರ ಈ ಕೆಳಕಂಡಂತಿದೆ. - 

1. ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಲಳಿ:- 
“ಕಾರ್ಮಿಕ ಕಲ್ಮಾಣ ಭವನ” ನಂ.48, 2 ಮಹಡ, ಮತ್ತಿಕೆರೆ 
ಮುಖ್ಯರಸ್ತೆ, (ಆರ್‌.ಟಿ.ಓ ಕಛೇರಿ ಹತ್ತಿರ), ಯಶವಂತಪುರ, 
ಬೆಂಗಳೂರು-560022, ದೂರವಾಣಿ:080-23570266. 


2. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದತಾ 
ಮಂಡಳಿ: 
ಕಲ್ಯಾಣ ಸುರಕ್ಷಾ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29. 
ದೂ: 080-29759983, 29758882, 

3. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 
ಮಂಡಳಿ:- 
ಕಲ್ಯಾಣ ಸುರಕ್ಷಾ ಭವನ, ಬನ್ನೇರುಘಟ್ಟ ರಸ್ತೆ, 
29. ದೂ: 080-29753354 


ಬೆಂಗಳೂರು - 


4. ಕರ್ನಾಟಕ ರಾಜ್ಯ ಕನಿಷ್ಠ ವೇತನ ಸಲಹಾ ಮಂಡಳಿ: 
ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ ಐಟಿಐ ಕಾಂಪೌಂಡ್‌, 
ಬೆಂಗಳೊರು - 560029. 
ದೂರವಾಣಿ ಸಂಖ್ಯೆ; 080-26086230 

5, ಕರ್ನಾಟಕ ರಾಜ್ಯ ಗುತ್ತಿಗೆ ಕಾರ್ಮಿಕರ ಸಲಹಾ ಮಂಡಳಿ:- 
ಕಾರ್ಮಿಕ ಭವನ, ಬನೆ ್ಲೇರುಘಟ್ಟ ರಸ್ತೆ, 
ಐಟಿಐ ಕಾಂಪೌಂಡ್‌, ಬೆಂಗಳೂರು' - 560029. 
ದೂರವಾಣಿ ಸಂಖ್ಯೆ: 080-26086279 


NU 


6. ಕರ್ನಾಟಕ ರಾಜ್ಯ ಬಾಲಕಾರ್ಮಿಕ ನಿರ್ಮೂಲನಾ ಯೋಜನಾ 


ಸೊಸೈಟಿ 

ಕಾರ್ಮಿಕ ಭವನ, 
ಬೆಂಗಳೂರು-560029 
ದೂರವಾಣಿ ಸಂಖೆ: 080-29752833 


ನಲೆಮಹಡಿ, ಬನ್ನೇರುಘಟ್ಟ ರಸ್ತೆ, 


7. ಕರ್ನಾಟಕ ರಾಜ್ಯ ಕಾರ್ಮಿಕರ ಕಲ್ಯಾಣ ಮತ್ತು ಸಾಮಾಷ ಭದತಾ 


(ಆಶಾದೀಪ ಯೋಜನೆ) ಸೊಸೈಟಿ:- 

3ನೇ ಮಹಡಿ, ಕಲ್ಯಾಣ ಸುರಕ್ಷಾ ಭವನ, ಬನ್ನೇರುಘಟ್ಟ ರಸ್ತೆ, 
ಬೆಂಗಳೂರು-29 

ದೂಃ 080-29759983, 29758883 


8. ಕರ್ನಾಟಕ ರಾಜ್ಯ ಅಧ್ಯಯನ ಸಂಸ್ಥೆ:- ' 


ಬಾಗಲಗುಂಟೆ, ಬೆಂಗಳೂರು 


ಆ) 


ಸದರಿ ಇಲಾಖೆಯಡಿ 
ಜಾರಿಯಲ್ಲಿರುವ 
ಯೋಜನೆಗಳಾವುವು; 
(ಯೋಜನೆವಾರು 
ಮಾಹಿತಿ ನೀಡುವುದು) 


ಹಾಲಿ 


ವಿವರವಾದ 


1. ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ:- 
ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ವಂತಿಗೆ ಪಾವತಿ 
ಮಾಡುವ ವಿವಿಧ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸಂಘಟಿತ 
ಕಾರ್ಮಿಕರು ಮತ್ತು ಅವರ ಕುಟುಂಬದ ಅವಲಂಬಿತರಿಗೆ ಈ 
ಕೆಳಕಂಡ ಯೋಜನೆಗಳು ಜಾರಿಯಲ್ಲಿರುತ್ತವೆ. 


1. ಶೈಕ್ಷಣಿಕ ಪ್ರೋತ್ಲಾಹ ಧನ ಸಹಾಯ 

2. ವೈದ್ಯಕೀಯ ನೆರವು. 

3. ಅಪಘಾತ ಧನ ಸಹಾಯ. 

4. ಮೃತ ಕಾರ್ಮಿಕರ ಅಂತ್ಯ ಸಂಸ್ಕಾರಕ್ಕೆ ಧನ ಸ 
5 

6 


. ವಾರ್ಷಿಕ ವೈದ್ಯಕೀಯ ತಪಾಸಣೆ" ಶಿಭಿರಕೆ ಧನ Me 
6. ವಾರ್ಷಿಕ ಹಡಾಕೂಟ ಹಮ್ಮಿಕೊಳ್ಳುವ ಕಾರ್ಮಿಕ 

ಸಂಘಟನೆಗೆ ಧನ ಸಹಾಯ. 
ಯೋಜನಾವಾರು ವಿವರವಾದ ಮಾಹಿತಿ ಅನುಬಂಧ-1 ರಲ್ಲಿ 
ಲಗತ್ತಿಸಿದೆ. 


2. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದತಾ 


ಮಂಡಳಿ:- 
ಈ ಮಂಡಳಿಯು ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದತೆ| 
ಒದಗಿಸಲು, ರಾಜ್ಯ ಸರ್ಕಾರದ ಈ ಕೆಳಕಂಡ ಯೋಜನೆಗಳನ್ನು 
ಅನುಷ್ಣಾನಗೊಳಿಸುತ್ತಿದೆ. 
'1._ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸ ಸಾರಿಗೆ ಕಾರ್ಮಿಕರ ಅಪಘಾತ 
ಪರಿಹಾರ ಯೋಜನೆ:- 
ಖಾಸಗಿ ವಾಣಿಜ್ಯ ಸಾರಿಗೆ . ವಾಹನ ಚಲಾಯಿಸಲು ಸಾರಿಗೆ 
ಇಲಾಖೆಯಿಂದ ಊರ್ಜಿತ ಚಾಲನಾ ಪರವಾನಗಿ ಪತ್ರ 
ಹೊಂದಿರುವ ಚಾಲಕರಿಗೆ ಸಂಬಂಧಪಟ್ಟಂತೆ ಯೋಜನೆಯಡಿ ಈ 
ಕೆಳಕಂಡ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. 


(ಅ) ಅಪಘಾತ 2ಪರಿಹಾರ- ಅಪಘಾತದಿಂದಾದ ಮರಣ 
ಪ್ರಕರಣಗಳಲ್ಲಿ ನಾಮ ನಿರ್ದೇಶಿತರಿಗೆ ರೂ. 5 ಲಕ್ಷದ 
ಪರಿಹಾರ, ಸಂಪೂರ್ಣ ಶಾಶ್ವತ ದುರ್ಬಲತೆ ಪ್ರಕರಣಗಳಲ್ಲಿ 
ರೂ.2 ಲಕ್ಷದ ಪರಿಹಾರ ಮತ್ತು ಒಳರೋಗಿಯಾಗಿ ಚಿಕಿತ್ಸೆ 
ಪಡೆದಲ್ಲಿ ' ಚನಲಕರಿಗೆ ರೂ. ಲಕ್ಷದವರೆಗೂ ಚಿಕಿತ್ಸಾ ವೆಚ್ಚದ 
ಮರುಪಾವತಿ ನೀಡಲಾಗುವುದು. 


(ಆ) ಶೈಕ್ಷಣಿಕ ಧನ ಸಹಾಯ:- ಅಪಘಾತದಿಂದ ನಿಧನರಾದ 


-(ಉ-ಸ್ಪಾರ್ಟ್‌ . ಕಾರ್ಡ್‌:- ಯೋಜನೆಯಡಿ -ಖಾಸಗಿ. ವಾಣಿಜ್ಯ 


ಅಥವಾ ಸಂಪೂರ್ಣ ಶಾಶ್ವತ ದುರ್ಬಲತೆ ಹೊಂದಿದ 
ಫಲಾನುಭವಿಗಳ ಇಬ್ಬರು ಮಕ್ಕಳಿಗೆ ಪದವಿಪೂರ್ವ 
ವ್ಯಾಸಂಗದವರೆಗೆ ವಾರ್ಷಿಕ 10,000/- ರೂ.ಗಳ ಶೈಕ್ಷಣಿಕ 
ಸಹಾಯಧನ ನೀಡಲಾಗುತ್ತಿದೆ. 


$ 
ವಾಹನ ಚಾಲಕರಿಗೆ “ಸ್ಮಾರ್ಟ್‌ ಕಾರ್ಡ್‌” ನೀಡಲಾಗುತ್ತಿದೆ. 


| (ಈ) ಅಪಘಾತ ಜೀವ ರಕ್ಷಕ ಅಪಘಾತಕ್ಕೊಳಗಾದ - 


ಗಾಯಾಳುಗಳನ್ನು ರಕ್ಷಿಸುವ ಸ್ವಯಂಸೇವಕರನ್ನು ' ಸೃಷ್ಠಿಸುವ 
ಉದ್ದೇಶದಿಂದ ಅಪಘಾತ ಜೀವರಕ್ಷಕ ಕಾರ್ಯಕ್ರಮದಡಿ 
ಚಾಲಕರಿಗೆ ಪ್ರಥಮ ಚಿಕಿತ್ಸಾ ತರಬೇತಿಯನ್ನು ನೀಡಲಾಗುತ್ತಿದೆ. 


(ಉತ್ತಮ ಸಮ್ಮಾನ ಪ್ರಶಸಿ: ಪ್ರತಿ ವರ್ಷ ಮಾರ್ಚ್‌ 01 ರಂದು 


ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಮಿಕ ಸಮ್ಮಾನ 
' ದಿನಾಚರಣೆ ಆಚರಿಸಿ, ಉತ್ತಮ ಹಾಗೂ ಸುರಕ್ಷತಾ ಚಾಲನೆ | 
ಮಾಡಿದ ತ್ರಿಚಕ್ರ ಹಾಗೂ ನಾಲ್ಕು ಚಕ್ರದ ವಾಹನ ಚಾಲಕರಿಗೆ 
ಪ್ರತಿ ಜಿಲ್ಲೆಗೆ ಪ್ರತ್ಯೇಕವಾಗಿ ಪ್ರಥಮ, ದ್ವಿತೀಯ ಹಾಗೂ . 
ತೃತೀಯ ಪ್ರಶಸ್ತಿ ಮತ್ತು 8 ವಿಶೇಷ ಪುರಸ್ಥಾರ ಪ್ರಶಸ್ತಿಗಳು 
ಸೇರಿ ಪ್ರತಿ ಜಿಲ್ಲೆಗೆ 22 ರಂತೆ ಒಟ್ಟು 660 ಚಾಲಕರಿಗೆ “ಶ್ರಮ 
ಸಮ್ಮಾನ ಪ್ರಶಸ್ತಿ” ನೀಡಿ ಗೌರವಿಸಲಾಗುತ್ತಿದೆ. 
ಪ್ರಥಮ ` ಪ್ರಶಸ್ತಿಯು ರೂ. 15,000/- ಗಳ ಮೌಲ್ಯದ 
ಚಿನ್ನದ ಪದಕ' ದ್ವಿಶೀಯ ಪ್ರಶಸ್ತಿಯು ರೂ. -10,000/- ದ 
ಮೌಲ್ಯದ ಬೆಳ್ಳಿ ಪದಕ ಹಾಗೂ ತೃತೀಯ ಪ್ರಶಸ್ತಿಯು ರೂ. 
8,000/- ದ ಮೌಲ್ಯದ ಬೆಳ್ಳಿ ಪದಕ ಹೊಂದಿದ್ದು, ವಿಶೇಷ 
ಪುರಸ್ಕಾರವು ರೂ.1000/-ಗಳ ನಗದು ಬಹುಮಾನ ಹಾಗೂ 
ಪ್ರಶಂಸಾ ಪತ್ರವನ್ನು ಹೊಂದಿರುತ್ತದೆ. 


(4 


(ಊ) ಅಂಬೇಡ್ಕರ್‌ ಕಾರ್ಮಿಕ ಸಹಾಯ ಹಸ್ತ ಯೋಜನೆ:- 


ಸಾರ್ಟ್‌ ಕಾರ್ಡ್‌ ವಿತರಣೆ: ಯೋಜನೆಯಡಿ 11 ಅಸಂಘಟಿತ 


ಆಯುವವರು, ಟೈಲರ್ಸ್‌ ಮೆಕ್ಯಾನಿಕ್‌, ಅಗಸರು, ಅಕ್ಕಸಾಲಿಗರು, 
ಕಮ್ಮಾರರು, ಕುಂಬಾರರು, ಕ್ಷೌರಿಕರು ಹಾಗೂ ಭಟ್ಟಿ 
ಕಾರ್ಮಿಕ”ರನ್ನು ನೋಂದಾಯಿಸಿ ಸ್ಮಾರ್ಟ್‌ ಕಾರ್ಡ್‌ 
ವಿತರಿಸಲಾಗುತ್ತಿದೆ. ’ 

ಕಾರ್ಮಿಕ ಸೇವಾ ಕೇಂದ್ಯ- ಮಂಡಳಿಯ ಸೇರಿದಂತೆ ಕಾರ್ಮಿಕ : 
ಇಲಾಖೆ ಹಾಗೂ ಅದರ ಅಧೀನದಲ್ಲಿ ಬರುವ ಮಂಡಳಿ 
ಹಾಗೂ ಸೊಸೈಟಿಗಳು ಜಾರಿಗೊಳಿಸುತ್ತಿರುವ ಯೋಜನೆಯಡಿ 


ಸೌಲಭ್ಯಗಳನ್ನು ಫಲಾನುಭವಿಗಳಿಗೆ ತಲುಫಿಸಲು 


ಸಹಾಯವಾಗುವಂತೆ ರಾಜ್ಯದ 159 ತಾಲ್ಲೂಕುಗಳಲ್ಲಿ ಕಾರ್ಮಿಕ 
ಸೇವಾ 'ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. 


* ಶ್ರಮ ಸ ಸಮಾನ ಪ್ರಶಸಿ:- ಪ್ರತಿ ವರ್ಷ ಮಾರ್ಚ್‌ 01 ರಂದು 

ರಾಜ್ಯದ ಎಲ್ಲಾ ಜಿಲ್ಲಾ 'ಕೇಂದಗಳಲ್ಲಿ - ಕಾರ್ಮಿಕ ಸಮ್ಮಾನ 
ದಿನಾಚರಣೆ "ಆಚರಿಸಿ. 11 ಅಸಂಘಟಿತ ವಲಯಗಳಾದ 
“ಹಮಾಲರು, ಮನೆಗೆಲಸದವರು, ಚಿಂದಿ ಆಯುವವರು, 
ಟೈಲರ್ಸ್‌, ಮೆಕ್ಕಾನಿಕ್‌, ಅಗಸರು, ಅಕ್ಕಸಾಲಿಗರು, ಕಮ್ಮಾರರು, 
ಕುಂಬಾರರು, ಫರಿಕರು ಹಾಗೂ ಭಟ್ಟಿ “ದಾರ್ಮಿಕ” ವರ್ಗಗಳಲ್ಲಿ 
ವಿಶೇಷ ಸಾಧನೆ ಮಾಡಿದ ಕಾರ್ಮಿಕರನ್ನು ಗುರುತಿಸಿ, 
ಪ್ರತಿಯೊಂದು ಜಿಲ್ಲೆಗೆ ಪ್ರಕಿಯೊಂದು ವರ್ಗಕ್ಕೆ ಪ್ರಥಮ, 
ದ್ವಿತೀಯ ಹಾಗೂ ತೃತೀಯ ಪ್ರಶಸ್ತಿ ಮತ್ತು 8 ವಿಶೇಷ 
ಪುರಸ್ಕಾರ ಪ್ರಶಸ್ತಿಗಳು ಸೇರಿ ಪ್ರತಿ ಜಿಲ್ಲೆಗೆ 121 ರಂತೆ 
ರಾಜ್ಯಾದ್ಯಂತ ಒಟ್ಟು 3630 ಕಾರ್ಮಿಕರಿಗೆ “ಶ್ರಮ ಸಮ್ಮಾನ 
ಪ್ರಶಸ್ತಿ” ನೀಡಿ ಗೌರವಿಸಲಾಗುತ್ತಿದೆ. 


* ಪ್ರಥಮ ಪ್ರಶಸಿಯು ರೂ. 15,000/- ಗಳ ಮೌಲ್ಯದ ಚಿನ್ನದ 
ಪದಕ, ದ್ವಿತೀಯ ಪ್ರಶಸ್ತಿಯು ರೂ. 10,000/-, ದ ಮೌಲ್ಯದ 
ಬೆಳ್ಳಿ ಪದಕ "ಹಾಗೂ ತೃತೀಯ ಪ್ರಶಸ್ತಿಯು ರೂ. 8,000/- ದ 
ಮೌಲ್ಯದ ಬೆಳ್ಳಿ ಪದಕ ಹೊಂದಿದ್ದು, ವಿಶೇಷ ಪುರಸ್ಕಾರವು 
ರೂ.1,000/-ಗಳ ನಗದು ಬಹುಮಾನ ಹಾಗೂ 
ಪ್ರಶಂಸಾಪತ್ರವನ್ನು ಹೊಂದಿರುತ್ತದೆ. ' 


(ಯ) ಕೇಂದ್ರ ಸರ್ಕಾರದ ವಂತಿಕೆ ಆಧಾರಿತ ಮಾಸಿಕ ಪಿಂಚಣಿ 
ಯೋಜನೆ:- 


1. ಪ್ರಧಾನ ಮಂತ್ರಿ ಶಮಯೋಗಿ ಮಾನ್‌ಧನ್‌ ಯೋಜನೆ (ಪಿಎಂ- 
ಎಸ್‌ವೈಎಂ):- ಕೇಂದ್ರ ಸರ್ಕಾರದ ಈ ಯೋಜನೆಯಡಿ 
18-40 ವರ್ಷ ವಯೋಮಾನದ ಅಸಂಘಟಿತ ಕಾರ್ಮಿಕರು 
ನೊಂದಾಯಿಸಿಕೊಂಡು 60 ವರ್ಷ ಪೂರೈಸಿದ ನಂತರ. 
ಮಾಸಿಕ ನಿಶ್ಚಿತ ರೂ. 3,000/-ಗಳ ಏಂಚಣಿ ಸೌಲಭ್ಯ 
ಪಡೆಯಬಹುದಾಗಿದೆ. ಈ ಯೋಜನೆಯಡಿ 
ಫಲಾನುಭವಿಗಳಿಗೆ ಅವರ : ವಯಸ್ಸಿನ ಆಧಾರದ ಮೇಲೆ 
ಮಾಸಿಕ ತಲಾ ರೂ. 55/- ರಿಂದ ರೂ. 200/- ರವರೆಗೆ 
ಕೇಂದ್ರ ಸರ್ಕಾರವು ಸಮಾನಾಂತರ ವಂತಿಕೆಯನ್ನು 
ಪಾವತಿಸುತ್ತದೆ. | 


2. ಎನ್‌.ಪಿ. ಎಸ್‌ ಫಾರ್‌ ಟ್ರೇಡರ್ಸ್‌ ಯೋಜನೆ:- ಕೇಂದ್ರ 
ಸರ್ಕಾರದ ಈ ಯೋಜನೆಯಡಿ 18-40 ವರ್ಷ 
'ವಯೋಮಾನದ "ವ್ಯಾಪಾರಿಗಳು ಹಾಗೂ ಸ್ವಯಂ 


ಉದ್ಯೋಗಿಗಳು ನೋಂದಾಯಿಸಿಕೊಂಡು 60 ವರ್ಷ 
ಪೂರೈಸಿದ ನಂತರ ಮಾಸಿಕ ನಿಶ್ಚಿತ ರೂ.3,000/- ಗಳ 
ಪಿಂಚಣಿ ಸೌಲಭ್ಯ ಪಡೆಯಬಹುದಾಗಿದೆ. ಈ ಯೋಜನೆಯಡಿ 
ಫಲಾನುಭವಿಗಳಿಗೆ ಅವರ ವಯಸ್ಸಿನ ಆಧಾರದ ಮೇಲೆ 
ಮಾಸಿಕ ತಲಾ ರೂ. 55/- ರಿಂದ ರೂ. 200/- ರವರೆಗೆ 
ಕೇಂದ್ರ ಸರ್ಕಾರವು ಸಮಾನಾಂತರ ವಂತಿಕೆಯನ್ನು 
ಪಾಪತಿಸುತ್ತದೆ. i ; RR 


, ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 


ಮಂಡಳಿ:- 


ಈ ಮಂಡಳಿಯಲ್ಲಿ ನೋಂದಾಯಿತರಾದ ಕಟ್ಟಡ ಮತ್ತು 
ಇತರೆ ನಿರ್ಮಾಣ ಕಾರ್ಮಿಕರಿಗೆ 19 'ವಿವಿಧ ಕಲ್ಯಾಣ ಮತ್ತು 
ಸಾಮಾಜಿಕ ಭದತಾ ಸೌಲಭ್ಯಗಳನ್ನು ರೂಪಿಸಿ 
ಜಾರಿಗೊಳಿಸಲಾಗುತ್ತಿದೆ. ವಿವರಗಳನ್ನು ಅನುಬಂಧ-2 ರಲ್ಲಿ 


ನೀಡಿದೆ. 


. ಕರ್ನಾಟಕ ರಾಜ್ಯ ಬಾಲಕಾರ್ಮಿಕ ನಿರ್ಮೂಲನಾ ಯೋಜನಾ 


ಸೊಸೈಟಿ:- 

ಕಾರ್ಮಿಕ ಇಲಾಖೆಯಡಿ ಕರ್ನಾಟಕ ರಾಜ್ಯ ಬಾಲಕಾರ್ಮಿಕ 
ನಿರ್ಮೂಲನಾ ಯೋಜನೆಯು ಜಾರಿಯಲ್ಲಿದ್ದು, ಸದರಿ 
ಯೋಜನೆಯು ಬಾಲಕಾರ್ಮಿಕ ಪದ್ಧಶಿಯನ್ನು ನಿರ್ಮೂಲನೆ 
ಮಾಡುವ ಉದ್ದೇಶದಿಂದ ಸ್ಥಾಪಿತವಾಗಿರುತ್ತದೆ. 


, ಕರ್ನಾಟಕ ರಾಜ್ಯ ಕಾರ್ಮಿಕರ ಕಲ್ಯಾಣ ಮತ್ತು ಸಾಮಾಜಿಕ 


ಭದ್ರತಾ (ಆಶಾದೀಪ ಯೋಜನೆ) ಸೊಸೈಟಿ:- 

ಕರ್ನಾಟಕ ರಾಜ್ಯ ಸರ್ಕಾರವು, ಖಾಸಗಿ ವಲಯದ 
ಉದ್ಯೋಗಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪರಿಶಿಷ್ಟ ಜಾತಿ ಮತ್ತು 
ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳನ್ನು ನೇಮಕಾತಿ 
ಮಾಡಿಕೊಳ್ಳಲು ಮಾಲೀಕರನ್ನು/ ಉದ್ಯೋಗದಾತರನ್ನು 
ಉತ್ತೇಜಿಸುವ ದೃಷ್ಟಿಯಿಂದ ಹಾಗೂ ಈ ಮೂಲಕ ಪರಿಶಿಷ್ಟ | , 
ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು. ಖಾಸಗಿ | 
ಸನ್‌ ನಗಿ ಬಲಲ ಹಾನ್‌ ಪಡೆಯಲು 


ಉಲ್ಲ YUEN WwUvG 


ಅನುಕೂಲವಾಗುವಂತೆ “ಆಶಾದೀಪ” ಎಂಬ ನೂತನ 
ಯೋಜನೆಯನ್ನು ರೂಪಿಸಿದೆ. ಈ ಯೋಜನೆಯನ್ನು 
ಕರ್ನಾಟಕ ರಾಜ್ಯ ಕಾರ್ಮಿಕರ ಕಲ್ಯಾಣ ಮತ್ತು ಸಾಮಾಜಿಕ 
ಭದ್ರತಾ (ಆಶಾದೀಪ ಯೋಜನೆ) ಸೊಸೈಟಿಯ ಮೂಲಕ 
ಜಾರಿಗೊಳಿಸಲಾಗುತ್ತಿದೆ. 


*€ ಯೋಜನೆಯ ಸೌಲಭ್ಯಗಳು: 


1. 


ಮಾಲೀಕರು ಪಾವತಿಸುವ ಇ.ಎಸ್‌.ಐ. ಮತ್ತು ಇ.ಪಿ.ಎಫ್‌. 
ವಂತಿಕಿ ಮರುಪಾವತಿ:- ಖಾಸಗಿ ವಲಯದ ಸಂಸ್ಥೆಗಳಲ್ಲಿ 
ಹೊಸದಾಗಿ ನೇಮಿಸಿಕೊಳ್ಳುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 


ಪೆಂಗಡಡ "ಉದ್ಯೋಗಿಗಳಿಗೆ ಮಾಲೀಕರು/ಉದ್ಯೋಗದಾತರು 
ಕಡ್ಡಾಯವಾಗಿ ಪ್‌ ಪಾವತಿಸಿದ ಶಾಸನಬದ್ಧ ಭವಿಷ್ಯನಿಧಿ ಹಾಗೂ 
ಇ.ಎಸ್‌.ಐ. ವಂತಿಕೆಯನ್ನು ರಾಜ್ಯ ಸರ್ಕಾರದಿಂದ 
ಮಾಲೀಕರು/ ಉದ್ಯೋಗದಾತರಿಗೆ ಎರಡು ವರ್ಷಗಳ ಅವದಿ 
ವರೆಗೆ ಮಾಸಿಕ ಗರಿಷ್ಠ ತಲಾ ರೂ.3000/-ಗಳ ಮಿತಿಯೊಳಗೆ ' 
ಮರುಪಾವತಿ. 


|2. ಅಪ್ರೆಂಟಿಸ್‌ ತರಬೇತಿ ಪಡೆಯುತ್ತಿರುವ ಅಭ್ಯರ್ಥಿಗಳ "ಶಿಷ್ಯವೇತನ: 


(Stipend) ಮರುಪಾವತಿ: ಒಂದು ವರ್ಷದ ಅವಧಿಯ 
ಸಾಮಾನ್ಯ (ಸormal) ಹಾಗೂ ಎರಡು ವರ್ಷಗಳ ಅವಧಿಯ 
ಸಮಗ್ರ (Comprehensive) ಅಪ್ರೆಂಟಿಸ್‌ ತರಬೇತಿ 
ಪಡೆಯುತ್ತಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ 
ಅಭ್ಯರ್ಥಿಗಳಿಗೆ ಅಪ್ರೆಂಟಿಸ್‌ ಕಾಯ್ದೆ, 1961 ರನ್ವಯ ಪಾವತಿಸಿದ 
ಮಾಸಿಕ ಶಿಷ್ಕ್ಠವೇತನ (ನt।pೀಗd) "ಮೊತ್ತದಲ್ಲಿ 2/8 ರಷ್ಟು 
ಮೊತ್ತವನ್ನು ಮಾಸಿಕ ತಲಾ ರೂ.5000/- ಗಳ ಮಿತಿಯೊಳಗೆ 
ಮರುಪಾವತಿ. 


3. ಅಪ್ರೆಂಟಿಸ್‌ ನಂತರ ಖಾಯಂ ಮಾಡಿದಲ್ಲಿ ವೇತನ ಮರುಪಾವತಿ:- 


ಅಪ್ರೆಂಟಿಸ್‌. ತರಬೇತಿ ಪಡೆದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 
ಪಂಗಡದ ಅಭ್ಯರ್ಥಿಗಳನ್ನೇ ಖಾಯಂ ಹುದ್ದೆಗಳಲ್ಲಿ ನೇಮಕಾತಿ 
ಮಾಡಿಕೊಂಡಲ್ಲಿ, ಅಂತಹ ನೌಕಠರಿಗೆ ಆಯಾ ಹುದ್ದೆಗಳಿಗೆ 
ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ವೇತನ ದರದಲ್ಲಿ ಶೇ.50 ರಷ್ಟು. 
ಮೊತ್ತವನ್ನು ಮಾಸಿಕ ಗರಿಷ್ಟ ತಲಾ ರೂ. 7000/-ಗಳ 
ಮಿತಿಯೊಳಗೆ ಉದ್ಯೋಗದಾತರಿಗೆ ಒಂದು ವರ್ಷದ ಅವಧಿಗೆ 
ಮರುಪಾವತಿ ಮಾಡಲಾಗುತ್ತದೆ. 


ಇ). 


ಕಾರ್ಮಿಕ ಇಲಾಖೆಯ 


ಅಧೀನದಲ್ಲಿರುವ ಕಾರ್ಮಿಕ ನಿಧಿ 
-| ಹಣವೆಷ್ಟು; 


ಖರ್ಚು 
ಇರುವ 


ಇದನ್ನು 
ಮಾಡಲು ' 
ಮಾರ್ಗಸೂಚಿಗಳಾವುವು; ' 

ಇಲ್ಲಿಯವರೆಗೆ ಎಷ್ಟು ಹಣ ಖರ್ಚು 


ಮಾಡಲಾಗಿದೆ. ಹಾಗೂ ಉಳಿದಿರುವ 


\ ಹಣವೆಷ್ಟು 


1. ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ:- 

ಈ ಮಂಡಳಿಗೆ ಕಾರ್ಮಿಕ ಮತ್ತು ಮಾಲೀಕ 2040 ರ 
ಅನುಪಾತದಲ್ಲಿ ವರ್ಷಕ್ಕೆ ಒಂದು ಬಾರಿ ವಂತಿಗೆ ಪಾವತಿ 
ಮಾಡಲಾಗುತ್ತಿದ್ದು ಇದುವರೆವಿಗೂ ಕಾರ್ಮಿಕ ಕಲ್ಯಾಣ ನಿಧಿಗೆ ರೂ. 
153.36 ಕೋಟಿಗಳು ಸಂಗ್ರಹವಾಗಿದ್ದು ಇದರಲ್ಲಿ ಕಾರ್ಮಿಕ ಕಲ್ಯಾಣ 
ಯೋಜನೆಗಳಿಗೆ ರೂ.18.36 ಕೋಟಿಗಳು ಖರ್ಚು ಮಾಡಲಾಗಿದ್ದು 
ಬಾಕಿ ಉಳಿದಿರುವ ಒಟ್ಟು ರೂ. 135 ಕೋಟಿ ಬಾಕಿ ಇದ್ದು ಸದರಿ 
ಹಣವನ್ನು ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಠೇವಣಿ ಇರಿಸಲಾಗಿದೆ. 


2. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ 
". ಮಂಡಳಿ:- 

ಈ ' ಮಂಡಳಿಯಲ್ಲಿ ಕಾರ್ಮಿಕ ನಿಧಿ 
ಇರುವುದಿಲ್ಲ: 


ಸಂಗಹಿಸಲು ಅವಕಾಶ 
"ಮಂಡಳಿಯು ಜಾರಿಗೊಳಿಸುತ್ತಿರುವ ಮೇಲ್ಕಂಡ 


ಯೋಜನೆಗಳನ್ನು ರಾಜ್ಯ ರ್ಕಾರದ  ಕನಾದಾನದಂದ 
ನಿರ್ವಹಿಸಲಾಗುತ್ತಿದೆ. 


3. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 
ಮಂಡಳಿ:- 

ಈ ಮಂಡಳಿಯ ಕಲ್ಯಾಣ ನಿಧಿಯಲ್ಲಿ 2007 ರಿಂದ ಇಲ್ಲಿಯವರೆಗೆ 
1 ರೂ.9749:55 ಕೋಟಿಯಷ್ಟು (ಸುಂಕ " ಸಂಗ್ರಹಣೆ, ನಿಶ್ಚಿತ 
ತೇಷಣಿಯಿಂದ ಬಂದ ಬಡ್ಡಿ, ಉಳಿತಾಯ ಖಾತೆಯಿಂದ ಬಂದ 
ಬಡ್ಡಿ. ನೋಂದಣಿ ಮತ್ತು ನವೀಕರಣದ ಶುಲ್ಕ ಸೇರಿದಂತೆ) | 
ಮೊತ್ತವು ಸಂಗ್ರಹವಾಗಿರುತ್ತದೆ. 
ಮಂಡಳಿಯಲ್ಲಿ ಸಂಗ್ರಹವಾದ ಕಲ್ಯಾಣ ನಿಧಿ ಮೊತ್ತವನ್ನು ಕಟ್ಟಡ 
ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ (ಉದ್ಯೋಗದ ಕ್ರಮೀಕರಣ | 
ಮತ್ತು ಸೇವಾ ಷರತ್ತುಗಳು) ಕಾಯ್ದೆ 1996 ರ ಕಲಂ 24(2)ರ 
ಪ್ರಾವಧಾನಗಳನ್ನ್ವಯ ಮಂಡಳಿ ನಿಧಿಯನ್ನು ಬಳಸಲಾಗುತ್ತಿದೆ. 
ಮಂಡಳಿಯ ವಿವಿಧ ಸೌಲಭ್ಯಗಳನ್ನು ನೀಡಲು 2007 ರಿಂದ 
ಇಲ್ಲಿಯವರೆಗೆ ರೂ.740,83,21,390.00/- ಗಳನ್ನು ಖರ್ಚು 
ಮಾಡಲಾಗಿರುತ್ತದೆ. ಮಂಡಳಿಯ ಆಡಳಿತಾತ್ಮಕ ವೆಚ್ಚಕ್ಕಾಗಿ 
ರೂ.111,20,45,187.00 ಖರ್ಚು ಮಾಡಲಾಗಿರುತ್ತದೆ. 

ಇದಲ್ಲದೆ,  ಕೋವಿಡ್‌-19 ಹರಡುವಿಕೆ ಹಿನ್ನಲೆಯಲ್ಲಿ 
ರಾಜ್ಯಾದಾದ್ಯಂತ ಲಾಕ್‌ಡೌನ್‌ ಘೋಷಣೆಯಾದ ಸಂದರ್ಭದಲ್ಲಿ 
ಸಂಕಷ್ಟಕ್ಕೆ ಒಳಗಾದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ 
ಒಂದು ಬಾರಿ ಪರಿಹಾರವಾಗಿ ತಲಾ ರೂ.5,000/- ಗಳಂತೆ 
16,48,431 ಕಾರ್ಮಿಕರಿಗೆ ರೂ.824.21 ಕೋಟಿಯಷ್ಟು ಮೊತ್ತವನ್ನು 
ನೀಡಲಾಗಿರುತ್ತದೆ. 

ಕಟ್ಟಡ ಮತ್ತು ವಲಸೆ ಕಟ್ಟಡ ಕಾರ್ಮಿಕರಿಗೆ ಕೋರೋನಾ 
ವೈರಸ್‌ ಬಗ್ಗೆ ಅರಿವು ಮೂಡಿಸಲು ಹಾಗೂ ಮಾಸ್ಕ್‌, ಸ್ಯಾನಿಟೈಸರ್‌ 
| ಹಾಗೂ ಸೋಪುಗಳನ್ನು ಕಾರ್ಮಿಕರಿಗೆ ವಿತರಣೆ ಮಾಡಲು 41 
ಉಪ ವಿಭಾಗ .ಮಟ್ಟದ ಕಾರ್ಮಿಕ ಅಧಿಕಾರಿಗಳಿಗೆ ತಲಾ 
ರೂ.10 ಲಕ್ಷಗಳಂತೆ ಒಟ್ಟು ರೂ.425 ಕೋಟ ಬಿಡುಗಡೆ 
ಮಾಡಲಾಗಿರುತ್ತದೆ. 


ಮಂಡಳಿಯ ವತಿಯಿಂದ: ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗಿದ್ದ 
10 ಶಿಶುಪಾಲನಾ ಕೇಂದ್ರಗಳಲ್ಲಿನ ಮಕ್ಕಳಿಗಾಗಿ Packed Nutrition 


್ಥoಂಂd & Toys ಗಳನ್ನು ಪೋಷಕರ ಮನೆಗಳಿಗೆ 
ತಲುಪಿಸಲಾಗಿರುತ್ತದೆ. 


ಕಟ್ಟಡ ಮತ್ತು . ವಲಸೆ ಕಟ್ಟಡ ಕಾರ್ಮಿಕರಿಗೆ ಆಹಾರ 
ಒದಗಿಸಲು" ಮತ್ತು ಅವರ ಸಮಸ್ಯೆಗಳನ್ನು ಆಲಿಸಲು 247, 
ಸಹಾಯವಾಣಿ (155214) ಯನ್ನು ಸ್ಥಾಪಿಸಲಾಗಿರುತ್ತದೆ. ಇದಕ್ಕಾಗಿ 
ರೂ.3.21 ಕೋಟಿಯಷ್ಟು ಮೊತ್ತವನ್ನು ಖರ್ಜು ಮಾಡಲಾಗಿರುತ್ತದೆ. 


ಕಟ್ಟಡ ಮತ್ತು ವಲಸೆ ಕಟ್ಟಡ ಕಾರ್ಮಿಕರಿಗೆ ಲಾಕ್‌ ಡೌನ್‌ 
ಪ್ರಾರಂಭದಿಂದ ಇದುವರೆಗೂ 89.87 ಲಕ್ಷ ಸಿದ್ಧಪಡಿಸಿದ ಆಹಾರದ 
ಪ್ಯಾಕೆಟ್‌ ಗಳನ್ನು ವಿತರಿಸಲಾಗಿರುತ್ತದೆ. ಇದಕ್ಕಾಗಿ ರೂ.26.69 
ಕೋಟಿಯಷ್ಟು ಮೊತ್ತವನ್ನು ಖರ್ಚು ಮಾಡಲಾಗಿರುತ್ತದೆ. 


ರಾಜ್ಯಾದ್ಯಂತ ಕಟ್ಟಡ ಮತ್ತು ವಲಸೆ ಕಟ್ಟಡ ಕಾರ್ಮಿಕರಿಗೆ 7.15" 
ಲಕ್ಷ ಆಹಾರ ಸಾಮಾಗಿಗಳ . ಕಿಟ್‌ಗಳನ್ನು ತಯಾರಿಸಿ: 
ವಿತರಿಸಲಾಗುತ್ತಿದೆ. ಇದಕ್ಕಾಗಿ ರೂ.5394 ಕೋಟಿಯಷ್ಟು 
ಮೊತ್ತವನ್ನು ಖರ್ಚು ಮಾಡಲಾಗಿರುತ್ತದೆ. 


ವಲಸೆ ಕಟ್ಟಡ ಕಾರ್ಮಿಕರನ್ನು ತಮ್ಮ ತವರು ರಾಜ್ಯಗಳಿಗೆ 
ವಿಶೇಷ ಶ್ರಮಿಕ ರೈಲುಗಳ ಮೂಲಕ ಕಳುಹಿಸಲು ಅಗತ್ಯ ಕ್ರಮ 
ಕೈಗೊಂಡಿದ್ದು, ಪ್ರಯಾಣದ ಸಮಯದಲ್ಲಿ 1,88,715 ಪ್ಯಾಕೇಟ್ಸ್‌ 
ಊಟ, 80,300 ಮೊಟ್ಟೆ, 29,959 ಕೆಜಿ ಬಾಳೆ ಹಣ್ಣು, 50,820 
ಕೆಜಿ ಮೂಸಂಬಿ, ಮತ್ತು 75,400 ಮಜ್ಜಿಗೆ. ಪ್ಯಾಕೇಟ್‌ಗಳನ್ನು 
ವಿತರಿಸಲಾಗಿರುತ್ತದೆ. 

ಈ ಉದ್ದೇಶಕ್ಕಾಗಿ ಮಂಡಳಿಯಿಂದ ರೂ.167 ಕೋಟಿಯಷ್ಟು. 
ಮೊತ್ತವನ್ನು ಖರ್ಚು ಮಾಡಲಾಗಿದೆ. ವಿವರಗಳು ಈ 
ಕೆಳಕಂಡಂತಿದೆ: 


KA 

ಸಂ ಸೌಲಭ್ಯ ಬರ್ಜಾದ ಮೊತ್ತ ' 

1 ಊಟದೆ ಪ್ಯಾಕೇಟ್‌ 125,39,400/- 

೨ ಮೊಲ್ಟಿ 7,ರಠ,83 ರ್ರ" 

3 ಬಾಳೆ ಹೆಣ್ಣು ಮೆತ್ತು 28,67,660/~ 

ಮೂಸಂಬ 

4 ಮೆಜ್ಞಗೆ 5,812452/- 

ಒಟ್ಟಿ 167,47137/- 


ಲಾಕ್‌ಡೌನ್‌ ' ಸಮಯದಲ್ಲಿ ಈ ಎಲ್ಲಾ ಸೌಲಭ್ಯಗಳನ್ನು 
ಒದಗಿಸಲು --. ರೂ.914,10,44,349.00 " ಗಳನ್ನು ಖರ್ಚು: 
“| ಮಾಡಲಾಗಿರುತ್ತದೆ. 


. ಇಲ್ಲಿಯವರೆಗೆ ಒಟ್ಟಾರೆಯಾಗಿ ಮಂಡಳಿಯ ಸೆಸ್‌ 
ನಿಧಿಯಿಂದ  ರೂ.2279,23,36,481.00 ಗಳನ್ನು ವಿವಿಧ 


ಸೌಲಭ್ಯಗಳನ್ನು ನೀಡಲು ಹಾಗೂ ಮಂಡಳಿಯ ಆಡಳಿತಾತ್ಮಕ 
ವೆಚ್ಚಕ್ಕಾಗಿ ಬಳಸಿಕೊಳ್ಳಲಾಗಿರುತ್ತದೆ. 


ಈ 


|. ರೇಷೆಗಳೇನು; ಈ 


ಕಾರ್ಮಿಕ. ಸಹಾಯ ಹಸ್ತ ಯೋಜನೆ 
ಜಾರಿಯಲ್ಲಿದೆಯೆ; ಇದರ ರೂಪು 
ಸಂಬಂಧ ಎಷ್ಟು 
ಜನರನ್ನು ನೇಮಕ 
ಮಾಡಿಕೊಳ್ಳಲಾಗಿದೆ; ತುಮಕೂರು 
ಜಿಲ್ಲೆಯಲ್ಲಿ ಈ ಯೋಜನೆಗೆ ನೇಮಕ 
ಮಾಡಿಕೊಂಡಿರುವವರ ಹೆಸರು, 
ಳಾಸದೊಂದಿಗೆ ತಾಲ್ಲೂಕುವಾರು 


| ಯೋಜನೆಗಳ ಅನುಷ್ಠಾನಕ್ಕಾಗಿ ಜಿಲ್ಲಾ ಕಾರ್ಮಿಕ 


1. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ' 
ಮಂಡಳಿ: 

ಈ ಮಂಡಳಿಯು" ಅಂಬೇಡ್ಕರ್‌, ಕಾರ್ಮಿಕ 

ಯೋಜನೆಯನ್ನು ಜಾರಿಗೊಳಿಸುತ್ತಿದ್ದು, ಅಸಂಘಟಿತ 

ವರ್ಗಗಳಾದ . '*ಹಮಾಲರು, ಮನೆಗೆಲಸದವರು, ಚಿಂದಿ 

ಆಯುವವರು, ಟೈಲರ್ಸ್‌ ಮೆಕ್ಕಾನಿಕ, ಅಗಸರು, ಅಕ್ಕಸಾಲಿಗರು, 

ಕಮ್ಮಾರರು, ಕುಂಬಾರರು, ಕ್ಷೌರಿಕರು ಹಾಗೂ ಭಟ್ಟಿ ಕಾರ್ಮಿಕ”ರನ್ನು 


ಸಹಾಯ ಹಸ್ತ 


pee 1 
RY 1 


| ನೋಂದಾಯಿಸಿ ಸ್ಮಾರ್ಟ್‌ ಕಾರ್ಡ್‌ ನೀಡಲಾಗುತಿದೆ. 


ಈ ಯೋಜನೆಯು ಸೇರಿದಂತೆ, ಮಂಡಳಿಯು ಜಾರಿಗೊಳಿಸುತ್ತಿರುವ 
ಅಧಿಕಾರಿ, | 


ತುಮಕೂರು ಇವರಿಗೆ ಒಬ್ಬರು ಡಿ.ಇಒ. ವನ್ನು ಹೊರಗುತ್ತಿಗೆಯ 


ಆಧಾರದ ಮೇಲೆ ನೇಮಕ ಮಾಡಿಕೊಂಡಿದ್ದು ವಿವರ ಈ 


ಕೆಳಗಿನಂತಿದೆ:- 

ಹಸರು:- ರಕ್ಷಿತಾ.ವೈ. | 

ವಿಳಾಸ:- C1೦. ರಾಘವೇಂದ್ರ.ಪಿ.ಎಸ್‌ 

# 706, ಶ್ರೀ ರಾಮ ನಿಲಯ, ಅರಳಿಮರದ ಪಾಳ್ಯ, 
ತುಮಕೂರು-572106. 

ಈ ಮಂಡಳಿಯಿಂದ ಯಾವುದೇ ತಾಲ್ಲೂಕಿಗೆ 
ಸಿಬ್ಬಂದಿಯನ್ನು ನೇಮಕ ಮಾಡಿಕೊಂಡಿರುವುದಿಲ್ಲ. 


2. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 
ಮಂಡಳಿ:- 


ಪತೈಕವಾಗಿ 


"ಅಂಬೇಡ್ಕರ್‌ ಕಾರ್ಮಿಕ ಸಹಾಯ ಹಸ್ತ ಯೋಜನೆ' ಎಂಬ 
- ್ಥಿ 
posh ಕರ್ನಾಟಕ 'ಕಟ್ಟಡ ಮತ್ತು - ಇತರೆ ನಿರ್ಮಾಣ 


ಕಾರ್ಮಿಕರ ಕಲ್ಯಾಣ ಮಂಡಳಿ i ಕರ್ನಾಟಕ ರಾಜ್ಯ 
ಅಸಂಘಟಿತ ಗ ಸಾಮಾಜಿಕ ಭದ್ರಠಕಾ ಮಂಡಳಿಗಳು 
ಅನುಷ್ಠಾನಗೊಳಿಸುತ್ತಿರುವ ಯೋಜನೆಗಳನ್ನು ಒಗ್ಗೂಡಿಸಿ 
ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಸಂಬಂಧ 1086 ಕಾರ್ಮೀಕ|. 
ಬಂಧುಗಳನ್ನು ಸ್ವಯಂ ಸೇವಕರಾಗಿ ಕಮೀಷನ್‌ ಆಧಾರದ ಮೇಲೆ ' 
ನೇಮಕ ಮಾಡಿಕೊಳ್ಳಲಾಗಿದೆ. ಪ್ರಸ್ತುತ 359 ಕಾರ್ಮಿಕ ಬಂಧುಗಳು 


ಸ್ವಯಂ ಸೇವಕರಾಗಿ ಕಾರ್ಯ ನಿರ್ವಹಿಸುತ್ತಿರುತ್ತಾರೆ. 


ಸದರ ಯೋಜನೆಯನ್ನು ಕಾರ್ಮಿಕ ಇಲಾಖೆ ಅಧಿಕಾರಿಗಳು 
ಅನುಷ್ಣಾನಗೊಳಿಸುತ್ತಿದ್ದು ಸ್ವಯಂ ಸೇವಕರಾಗಿ ಕಮೀಷನ್‌ | 
ಆಧಾರದ .' ಮೇಲೆ ನೇಮಕಗೊಂಡ "ಕಾರ್ಮಿಕ ಬಂಧುಗಳು” 
ಇಲಾಖೆ " ಮತ್ತು" ಕಾರ್ಮಿಕರ ನಡುವೆ ಸೇತುವೆಯಾಗಿ 
ಕಾರ್ಯನಿರ್ವಹಿಸುತ್ತಿದ್ದಾರೆ. 
ತುಮಕೂರು ಜಿಲ್ಲೆಯಲ್ಲಿ ಸ್ವಯಂ ಸೇವಕರಾಗಿ ಕಮೀಷನ್‌ 
ಅಧಾರದ ಮೇಲೆ 62 . ಕಾರ್ಮಿಕ ಬಂಧುಗಳನ್ನು ನೇಮಕ 


ಗೊಂಡಿದ್ದು 15 ' ಮಂದಿ ಕಾರ್ಮಿಕ ಬಂಧುಗಳು ಮಾತ್ರ 


ಕಾರ್ಯನಿರ್ವಹಿಸುತ್ತಿದ್ದು ಸದರಿಯವರ. ಮಾಹಿತಿಯು ಅನುಬಂಧ-3 
ರಲ್ಲಿ ಒದಗಿಸಿದೆ. ' 


ಉ) 


ಇವರಿಗೆ ಸರ್ಕಾರವು ನೀಡುತ್ತಿರುವ [' 


ಸಹಾಯ/ಪ್ರೋತ್ಲಾಹ ' ಧನವೆಷ್ಟು? 


1. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಚಿಕ ಧಾ 
ಮಂಡಳಿ:- 


ಈ ಮಂಡಳಿಯ ಮೂಲಕ ನೇಮಕಗೊಂಡ ಡಿ.ಇ.ಒ ಸಿಬ್ಬಂದಿಗೆ 
ಮಾಸಿಕ ರೂ.16573/-ಗಳ ವೇತನ ನೀಡಲಾಗುತಿದೆ. ಇದನ್ನು 
ಹೊರತುಪಡಿಸಿ ಯಾವುದೇ ಪ್ರೋತ್ಸಾಹಧನ ನೀಡುತ್ತಿಲ್ಲ. 


2. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 

ಮಂಡಳಿ:- . 
ಕಾರ್ಮಿಕ : ಬಂಧುಗಳು ಸ್ವಯಂ ಸೇವಕರಾಗಿ ಕಮೀಷನ್‌ ಆಧಾರದ 
ಮೇಲೆ ನೇಮಕಗೊಂಡು ಅವರು ಮಂಡಳಿಯ ಯೋಜನೆಯನ್ನು 
ಫಲಾನುಭವಿಗೆ ತಲುಪಿಸಿದಾಗ ಇವರುಗಳಿಗೆ ಸರ್ಕಾರಿ ಆದೇಶ 
ಸಂಖ್ಯೆ ಕಾಣ 467 ಎಲ್‌ಇಟಿ, 2017 ಬೆಂಗಳೂರು ದಿನಾಂಕ 24- 
09-2018 ರ. ಆದೇಶದನ್ವಯ ಪ್ರಸ್ತುತ ಕಮೀಷನ್‌ ನೀಡಲಾಗುತ್ತಿದೆ. 
ಪ್ರಸ್ತುತ ನೀಡುತ್ತಿರುವ ಕಮೀಷನ್‌ ಮಾಹಿತಿಯನ್ನು ಅನುಬಂಧ-4 
ರಲ್ಲಿ ಒದಗಿಸಿದೆ. 


ಕಾಅ 417 ಎಲ್‌ಇಟಿ 2020 


/ 


(ಅರಬಿ ಪಿವರಾಂ ಹಬಾ 
ಕಾಮಿಕ್‌ಕ ಮತ್ತು ಸಕ್ಕರೆ ಸ ಸಚಿವ 


ಅನುಬಂಧ-1 
ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ 

ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕ ಕಲ್ಯಾಣವನ್ನು ಸಂವರ್ಧನಗೊಳಿಸುವುದಕ್ಕೆ ಹಣಕಾಸು ನೆರವು 
ಒದಗಿಸಲು ಮತ್ತು ಚಟುವಟಿಕೆಗಳನ್ನು ನಡೆಸುವುದಕ್ಕಾಗಿ ಒಂದು ನಿಧಿಯನ್ನು ಕರ್ನಾಟಕ ಕಾರ್ಮಿಕ 
ಕಲ್ಯಾಣ ನಿಧಿ ಅಧಿನಿಯಮ, 1965 ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ಮಂಡಳಿಗೆ ವಂತಿಗೆ ಪಾವತಿಸುವ 
ವಿವಿಧ ಸಂಸ್ಥೆಗಳು / -ಕಾರ್ನಾನೆಗಳಲ್ಲಿ - ದುಡಿಯುತ್ತಿರುವ ಸಂಘಟಿತ ಕಾರ್ಮಿಕರು: ಮತ್ತು ಅಷರ 
ಕುಟುಂಬದ SpE ಕ್ಷೇಮಾಭಿವೃದ್ಧಿಗೆ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಈ ಕಸಿ 
ಯೋಜನೆಗಳು ಜಾರಿಯಲ್ಲಿರುತ್ತದೆ. 


ಸೂಚನೆ : 


್ಯ ರಿ 15 ರೊಳಗೆ ಕಾರ್ಮಿಕರು, ಮಾಲೀಕರು 
ರೂ. 20:40 ಅನುಪಾತದಲ್ಲಿ ಒಬ್ಬ ಕಾರ್ಮಿಕನಿಗೆ ಒಟ್ಟು ರೂ. 60/- ಗಳಂತ ವಂತಿಕೆಯನ್ನು ಕಾರ್ಮಿಕ 
ಘ 


& 
[20 
8 
ಭ್ರ 
G 
L 
el 
qk 
8 
€ 
el 
Gs 
gl 
ಜಿ 
fe 
Kok 
91 


2. ಕೈಕ್ಷಣಿಕ ಪ್ರೋತ್ಸಾಹ ಧನ ಸಹಾಯ ಪಡೆಯಲು ವಿದ್ಯಾರ್ಥಿಗಳು, ಶೈಕ್ಷಣಿಕ ಸಂಸ್ಥೆಗಳು, 


ಕಾರ್ಲಾನೆಗಳು/ ಸಂಸ್ಥೆಗಳು www.klwb.karnataka.gov. in ಇಲ್ಲಿ ನೊಂದಾಯಿಸಿ ಆನ್‌ಲೈನ್‌ ' ಅರ್ಜಿ 
ಸಲ್ಲಿಸಬೇಕಾಗಿರುತ್ತದೆ. 


3. ವಂತಿಗೆ ಪಾವತಿ ಮಾಡುವ ಸಂಸ್ಥೆಗಳು ಹಾಗೂ ಕಾರಾನೆಗಳು www. klwb. karnataka. gov.in 
ಇಲ್ಲಿ ತಮ್ಮ ಸಂಸ್ಥೆಗಳನ್ನು ನೊಂದಾಯಿಸಿ ವಂತಿಗೆ ಪಾವತಿ. ಮಾಡಬೇಕಾಗಿರುತ್ತದೆ. 


ಈ ಕೆಳಗಿನ ಯೋಜನೆಗಳಿಗೆ ಮಾಸಿಕ ಸಂಬಳ ರೂ. 15,000/- ಗಿಂತ ಮೀರಿರಬಾರದು. ವಯೋಮಿತಿ 18- 60 


ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹ ಧನ: ಪ್ರೌಢ ಠಾಲೆ, (8 ರಿಂದ 10ನೇ ತರಗತಿವರೆಗೆ) 
ರೂ.3,000/-— "ಪಿಯುಸಿ/ಡಿಪ್ತೊಮಾ/ಐಟಿಐ/ಟಿಸಿಹೆಚ್‌ ಇತ್ಯಾದಿ ರೂ.4,000/- 
ಪದವಿ ತರಗತಿಗೆ ರೂ.5,000/; ಸ್ನಾತಕೋತ್ತರ ಪದವಿ ತರಗತಿಗಳಿಗೆ ರೂ.6,000/- 
ಇಂಜಿನೀಯರಿಂಗ್‌/ವೈದ್ಯಕೀಯ ರೂ.0 000/-n% ಪ್ರೋತ್ಸಾಹ ಧನ ನೀಡಲಾಗುವುದು. (ಅರ್ಜಿ 
ಸಲ್ಲಿಸಲು ಸಾಮಾನ್ಯ ವರ್ಗ ಶೇ50 ಪಜಾ / ಪಪಂ ಶೇ. 45 ರಷ್ಟು ಅಂಕ ಪಡೆದು 
ತೇರ್ಗಡೆಯಾಗಿರಬೇಕು) $ i 
ಕಾರ್ಮಿಕರಿಗೆ ವೈದ್ಯಕೀಯ ನೆರವು: ಹೃದಯ ಶಸ್ತಚಿಕಿತ್ಸೆ ಕಿಡ್ನಿ ಟ್ರಾನ್ಸ್‌ಪ್ಲಾಂಟೇಷನ್‌, ಕ್ಯಾನ್ಸರ್‌, 
ಆಂಜಿಯೋಪ್ಲಾಸ್ಪಿ, ಕಣ್ಣು, ಅರ್ಥೊಪೆಡಿಕ್‌, ಗರ್ಭಕೋಶದ ಶಸ್ತ್ರ ಚಿಕಿತ್ಸೆ ಗಾಲ್‌ ಬ್ಲಾಡರ್‌ ತೊಂದರೆ, 
ಮೆದುಳಿನ ರಕ್ತಸ್ರಾವ ಚಿಕಿತ್ಲೆಗೆ ಕನಿಷ್ಠ ರೂ. 1,000/-ದಿಂದ ಗರಿಷ್ಠ  ರೂ,10,000/-ವರೆಗೆ ಮತ್ತು 
ಆರೋಗ್ಯ ತಪಾಸಣೆಗೆ ರೂ. 500/-ರಿಂದ ರೂ, 1000/-ವರೆಗೆ ಧನ ಸಹಾಯ . ನೀಡಲಾಗುವುದು. 


. ಕಾರ್ಮಿಕರ ಅಪಘಾತ ಧನ ಸಹಾಯ : ಕಾರ್ಮಿಕರಿಗೆ ಕೆಲಸದ ವೇಳೆಯಲ್ಲಿ ಅಪಘಾತವಾದಲ್ಲಿ ಕನಿಷ್ಠ ರೂ. 
1,000/- ಗರಿಷ್ಟ ರೂ 3,000- ವರೆಗೆ ಧನ ಸಹಾಯ ನೀಡಲಾಗುವುದು. ಸೌಲಭ್ಯ ಪಡೆಯುವ 
ಕಾರ್ಮಿಕರು ಅಪಘಾತವಾದ ಮೂರು ತಿಂಗಳೊಳಗೆ ಅರ್ಜಿ ಸಲ್ಲಿಸತಕ್ಕದ್ದು. 


4 


ಈ ಕೆಳಗಿನ ಯೋಜನೆಗಳಿಗೆ ಮಾಸಿಕ ಸಂಬಳದ ಮಿತಿಯಿರುವುದಿಲ್ಲ. ವಯೋಮಿತಿ 18- 


ಮೃತ ಕಾರ್ಮಿಕನ ಅಂತ್ಯ ಸಂಸ್ಕಾರಕ್ಕೆ ಧನ ಸಹಾಯ. :ಈ ಯೋಜನೆಯ, ಸೌಲಭ್ಯ ಪಡೆಯಬೇಕಾದರೆ - 
ಮೃತರ ಕುಟುಂಬದ ಮ ಕಾರ್ಮಿಕ ಮೃತ ಪಟ್ಟ ಆರು ಸರಗ ನಿಗಧಿತ ಅರ್ಜಿ 


_ ನಮೂನೆಯಲ್ಲಿ ಸೂಕ್ತ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿದಲ್ಲಿ, ರೂ.5,000/- ಧನ ಸಹಾಯ 


ನೀಡಲಾಗುವುದು. 


ವಾರ್ಷಿಕ ವೈದ್ಯಕೀಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳುವ ಟ್ರೇಡ್‌ ಯೂನಿಯನ್‌ /ಸಂಸ್ಥೆಗಳಿಗೆ ಧನಸಹಾಯ 

ನೊಂದಾಯಿತ ಕಾರ್ಮಿಕ ಸಂಘಟನೆಗಳು/ಸರ್ಕಾರೇತರ ಸಂಸ್ಥೆಗಳು ಕಲ್ಯಾಣ ಆಯುಕ್ತರ 
ಪೂರ್ವಾನುಮತಿಯೊಂದಿಗೆ ಹಮ್ಮಿಕೊಳ್ಳುವ ವಾರ್ಷಿಕ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ರೂ. 30,000/- 
ಧನ ಸಹಾಯ ನೀಡಲಾಗುವುದು: ಸ ಸಂಘಟನೆಗೆ ವರ್ಷದ ಒಂದು ಬಾರಿ ಮಾತ್ರ ಈ ಸೌಲಭ್ಯ 
ನೀಡಲಾಗುವುದು. 


6 ವಾರ್ಷಿಕ ಕ್ರೀಡಾ ಕೂಟ ಹಮ್ಮಿಕೊಳ್ಳುವ ನೊಂದಾಯಿತ ಕಾರ್ಮಿಕ ಸಂಘಗಳಿಗೆ. ಧನಸಹಾಯ : ನೋಂದಾಯಿತ 


ಕಾರ್ಮಿಕ _ ಸಂಘಟನೆಗಳು .ಕಲ್ಯಾಣ ಆಯುಕ್ತರ ಪೂರ್ವಾನುಮತಿಯೊಂದಿಗೆ ವಾರ್ಷಿಕ 


ಕ್ರೀಡಾ ಕೂಟ ಹಮ್ಮಿಕೊಂಡಲ್ಲಿ' ರೂ. 50,000/- ಧನ ಸಹಾಯ ನೀಡಲಾಗುವುದು. ವರ್ಷದಲ್ಲಿ: ಒಂದು 


ಸಂಘಟನೆಗೆ ಒಂದು ಬಾರಿ ಮಾತ್ರ ಈ ಸೌಲಭ್ಯ ನೀಡಲಾಗುವುದು. 


ಧನ ಸಹಾಯವನ್ನು ಫಲಾನುಭವಿಗಳ ಉಳಿತಾಯ ಖಾತೆಗೆ ನೇರವಾಗಿ ಆರ್‌.ಟಿ.ಜಿ.ಎಸ್‌ ಮೂಲಕ ಜಮಾ 
ಮಾಡಲಾಗುವುದು. 


ಅನುಬಂಥ-೦ | 


ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಮಾಣ ಮಂಡಳವತಿಯುಂದ ಫಲಾನುಭವಿಗಳಗೆ 


ನಿರುವ ಸೌಲಭ್ಯಗಳು 


1 ಪಂಚಣಿ ಸೌಲಭ್ಯ: ಮೂರು ವರ್ಷ ಸದಸ್ಯತ್ವದೊಂದಿಗೆ 60 ವರ್ಷ ಪೂರೈಸಿದ ಫಲಾನುಭವಿಗೆ ಮಾಸಿಕ ರೂ.2,೦೦೦/- 

2. ಕುಟುಂಬ “ಪಿಂಚಿಣಿ: ಸೌಲಭ್ಯ: ಮ್ಯುತ “ಪಿಂಚಣಿದಾರರ ಪತಿ 1 ಪತ್ನಿ'ಮಾಸಿಕ ರೂ.100೦/- k 

3. ದುರ್ಬಲತೆ ಪಿಂಚಣಿ: ನೋಂದಾಲುತ ಫಲಾನುಭವಿಯು ಖಾಲುಲೆಗಳ೦ಂದ ಅಥವಾ ಕಟ್ಟಡ ಕಾಮಗಾರಿಗಳ 
ಅಪಘಾತದಿಂದ ಶಾಶ್ವತ/ಭಾಗಶಃ ಅಂಗವಿಕಲತೆ "ಹೊಂದಿದ್ದರೆ ಮಾಷಿಕ ರೂ.ವ,೦೦೦/- ಪಿಂಚಣಿ ಹಾಗೂ 
ಶೇಕಡವಾರು ದುರ್ಬಲತೆಯನಾ ಿಥರಿಸಿ ರೂ.2,೦೦,೦೦೦/- ದವರೆಗೆ ಅನುಗ್ರಹ ರಾಶಿ ಸಹಾಯಧನ. 

k ಕನ್ನಃ ಡಕ, ಶ್ರವಣಯಂತ್ರ, ಕೃತಕ ಕೈಕಾಲು ವ ಮತ್ತು ಗಾಅ ಕುರ್ಚಿ ಮರುಪಾವತಿ ಸೌಲಭ್ಯ. | 

ಟೈನಿಂಗ್‌-ಕಮ್‌-ಟೂಲ್‌ಕಿಟ್‌ ಸೌಲಭ್ಯ (ಪ್ರಮ ಸಾಮರ್ಥ್ಯ) : ರೂ.3೦,೦೦೦/- ವರೆಗೆ 

ಶ್ರಮ ಸಂಸಾರ ಸಾಮರ್ಥ್ಯ ತರಬೇತಿ ಸೌಲಭ್ಯ: ನೋಂದಾಲುತ ಫಲಾನುಭವಿಯ ಅವಲಂಭತರಿಗೆ 

ವಸತಿ ಸೌಲಭ್ಯ (ಕಾರ್ಮಿಕ ಗೃಹ ಭಾಗ್ಯ): ರೂ.೭,೦೦,೦೦೦/- ದವರೆಗೆ ಮುಂಗಡ ಸೌಲಭ್ಯ 

- ಹೆರಿಗೆ ' ಸೌಲಭ್ಯ (ತಾಯಿ ಲಕ್ಷಿಕಿ ಬಾಂಡ್‌): ಮಹಿಳಾ ಫಲಾನುಭವಿಯ ಮೊದಲ ' ಎರಡು ಮಕ್ಕಳಗೆ ಹೇಣ್ಣು 
ಮಗುವಿನ ಜನನಕ್ಕೆ ರೂ. 30,೦೦೦/- ಮತ್ತು ಗಂಡು ಮಗುವಿನ ಜನನಕ್ಣೆ ರೂ.2೦,೦೦೦/- 

9. ಶಿಶು ಪಾಲನಾ ಸೌಲಭ್ಯ 

10. ಅಂತ್ಯಕ್ರಿಯೆ ವೆಚ್ಚ: ರೂ.4,೦೦೦/- ಹಾಗೂ ಅನುಗ್ರಹ ರಾಶಿ ರೂ.5೦,0೦೦/-ಸಹಾಯಧನ 

1. ಶೈಕ್ಷಣಿಕ ಸಹಾಯಧನ (ಕಠಕೆ ಭಾಗ್ಯ): ಫಲಾನುಭವಿಯ ಇಬ್ಬರು ಮಕ್ಕಳ ವಿದ್ಯಾಭ್ಯಾಸಕ್ಸಾಗಿ: 


Noa 


ಈ g § ವಾರ್ಷಿಕ ಸಹಾಯ ಧನ 
ಕ.ಸಂ . | ತರಗತಿ (ಉತ್ತೀರ್ಣಕ್ಣೆ) os ಹನ್ನಾ 
1.| ನರ್ಸರಿ 3,000 4,0೦೦ 
11.|1 ರಿಂದ 4ನೇ ತರಗತಿ : 13,000 4,೦೦೦ 
I! ನ ರಂದ ನೇ ತರಗತ ಕರರ ಈ;ರರರ 
V.| 3. ಹಾಗೊ 10ನೇ ತರಗತಿ 10,000 1,0೦೦ 
v.| ಪಥಮ ಪಿಯುಸಿ ಮೆತ್ತು ಧ್ವಿತೀಯೆ' ಪಿ.ಯು.ಸಿ” } 10,000 14,000 
vL| ಐಟಿಐ 12,000 15,0೦೦ 
vi. | ಪದವಿ ಪ್ರತಿ ವಷಕ್ಷೆ | 15,000 20.000] 
vIn. | ಸ್ನಾತಕೋತ್ತರೆ ಪದವಿ ಸೇರ್ಪಡೆಗೆ 2೦,೦೦೦ 2೦,೦೦೦ 
ಮತ್ತು ಪ್ರತಿ ವರ್ಷಕ್ಕೆ 2೦,೦೦೦ 25,000 
1%.| ಇಂಜನಿಯರಿಂಗ್‌ ಸಾನ್‌ ಬಇ/ ಅ.ಟಿಕ್‌ ಸೇರ್ಪಡೆಗೆ : 25,0೦೦ 25,00೦ 
ಮತ್ತು ಪ್ರತಿ, ವರ್ಷಕ್ಕೆ. 25,0೦೦ 30,000೦ 
X.| ಪೈದ್ಯಕೀಯ ಕೋರ್ಸ್‌ಗೆ ಸೇರ್ಪಡೆಗೆ 30,000 30,0೦೦ 
ಮೆತ್ತು ಪ್ರತಿ ವರ್ಷಕ್ಷೆ 40,0೦೦ 50,0೦೦ 
x1.]| ಡಿಪ್ಲೋಮಾ - ಪ 15,000 20,೦೦೦ 
X11.| ಎಂ.ಟೆಕ್‌ / ಎಂ.ಇ 30,000 35,0೦೦ 
Xill.| ಎಂ.ಡಿ (ವೈದ್ಯಕೀಯ) p 45,೦೦೦ 5ರ,೦೦೦ 
xV.| ಪಿಹೆಚ್‌ಡಿ (ಪ್ರತಿ ವಷ್ಷಕ್ಷೆ) ಗರಿಷ್ಟ ೦3 ವರ್ಷ 25,0೦೦ 30,000 


12. ವೈದ್ಯಕೀಯ ಸಹಾಯಧನ (ಕಾರ್ಮಿಕ ಆರೋಗ್ಯ ಭಾಗ್ಯ): ನೋಂದಾಲುತ ಫಲಾನುಭವಿ ಹಾಗೂ ಅವರ 
ಅವಲಂಭಿತರಿಣೆ ರೂ.3೦೦/- ರಿಂದ ರೂ.10,೦೦೦/-ವರೆಗೆ 


13. 


ಅಪಘಾತ ಪರಿಹಾರ: ಮರಣ ಹೊಂದಿದ್ದಲ್ಲ ರೂ.5,0೦,೦೦೦/-, ಸಂಪೂರ್ಣ ಶಾಶ್ವತ ದುರ್ಬಲತೆಯಾದಲ್ಪ 
ರೂ.2,೦೦,೦೦೦/- ಮತ್ತು ಭಾಗಶಃ ಶಾಶ್ವತ ದುರ್ಬಲತೆಯಾದಲ್ಲ ರೂ.1,೦೦,೦೦೦/- 


- ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ (ಕಾರ್ಮಿಕ ಚಿಕಿತ್ಸಾ ಭಾಗ್ಯ): ಹೃದ್ರೋಗ, ಕಿಡ್ನಿ ಜೋಡಣೆ, ಕ್ಯಾನ್ಸರ್‌ 


ಶಸ್ತಚಿಕಿತ್ತೆ, ಕಣ್ಣಿಸ ಶಸ್ತ್ರಚಿಕಿತ್ಸೆ; ಪಾರ್ಥ್ಯವಾಯು, ಮೂಳೆ ಶಸ್ತ್ರಚಿಕಿತ್ಸೆ, ಗೆರ್ಭಕೋಪ ಶಸ್ತೆಚಕಿತೆ, ಅಸ್ತಮ ಚಕಿತ್ಸೆ, 
ಗರ್ಭಪಾತ ಪ್ರಕರಣಗಳು, ಪಿತ್ತಕೋಶದ ತೊಂದರೆಗೆ ಸಂಬಂಧಿತ ಚಿಕಿತ್ಸೆ, ಮೂತ್ರ ಪಿಂಡದಲ್ಲನ ಕಲ್ಲು ತೆಗೆಯುವ 
ಚಕಿತ್ಸೆ. ಮೆದುಆನ ರಕ್ತಸ್ರಾವದ ಚಿಕಿತ್ಸೆ, ಅಲ್ಪರ್‌ ಚಿಕಿತ್ಸೆ ಡಯಾಅಸಿಸ್‌ ಚಿಕಿತ್ಸೆ. ಕಿಡ್ನಿ ಶಸ್ತ್ರಚಿಕಿತ್ಸೆ, ಇ.ಐನ್‌.ಟ. ' 
ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ, ನರರೋಗ ಪಸ್ತಚಕತ್ತೆ, ಪ್ಯಾಸ್ಟ್ಯೂಲರ್‌ ಶಸ್ತ್ರಚಿಕಿತೆ, ಅನ್ನನಾಳದ ಚಿಕಿತ್ಸೆ ಮತ್ತು 
ಶಸ ಸಚಕಿತ್ಸೆ, ಕರುಳನ ಶಸ್ತ ಸ್ವಚಕತ್ಸೆ, ಸ್ತನ ಸಂಬಂಧಿತ ಚಿಕಿತ್ಸೆ ಮತ್ತು ಪಸ್ತ ಸ್ವಚಿಿತ್ರೆ. ಹನ್ನಿೀಯ ಶಸ್ತ ಸ್ತಚಕಿತ್ರೆ, ಅಪೆಂಡಿಕ್ಸ್‌ 
ಶಪ್ತ ಸ್ವಚಕತೆ ಮೂಲೆ ಮುರಿತ/ಡಿಸ್‌ಲೊಕೇಶನ್‌ ಚಿಕಿತ್ಸೆ ಇತರೆ 'ಔಧ್ಯೋಗಿಕ. ಖಾಯುಲೆಗಳ ಚಿಕಿತ್ಸೆಗಳಗೆ 
ರೂ.2,೦೦ ,೦೦೦/-ವದೆಗೆ 


. ಮದುವೆ ಸಹಾಯಧನ (ಗೃಹ ಲಕ್ಷೀ ಬಾಂಡ್‌): ಫಲಾನುಭವಿ ಅಥವಾ ಅವರ ಇಬ್ಬರು ಮಕ್ಷಳ ಮದುವೆಗೆ ತಲಾ 


ರೂ.50,೦೦೦/- 


. LPG ಸಂಪಕ ಸೌಲಭ್ಯ (ಕಾರ್ಮಿಕ ಅನಿಲ ಭಾಗ್ಯ): ಅನಿಲ ಸಂಪರ್ಕದೊಂದಿಗೆ ಎರಡು ಬರ್ನರ್‌ ಸವ್‌ 
. ಚಎಂಟಸಿ ಬಸ್‌ ಪಾಸ್‌ “ಸೌಲಭ್ಯ: ' ಬೆ೦ಗಳೂರು ಮಹಾನಗರ ಪಾಲಕೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತಿರುವಂತ”ಹ / 


ವಾಸಸ್ಥಳದಿಂದ ಬೆಂಗಳೂರಿಗೆ ಪ್ರಯಾಣಿಸುವ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ 


. ಕೆಎಸ್‌ಆರ್‌ಟಸಿ ಬಸ್‌ ಪಾಸ್‌ನ ಸೌಲಭ್ಯ: ರಾಜ್ಯದಾದ್ಯಂತ ವಿದ್ಯಾಭ್ಯಾಸದಟ್ಲ ತೊಡಗಿರುವ ನೋಂದಾಯುತ 


ಕಾರ್ಮಿಕರ ಇಬ್ಬರು ಮಕ್ಷಳಗೆ (ಕ ಯೋಜನೆಯನ್ನು ಜಾರಿಗೊಳಸಲಾಗುತ್ತಿದೆ) 


19.ತಾಂಖ ಮಗು ಸಹಾಯ ಹಸ್ತ: ಮಹಿಳಾ ಫಲಾನುಭವಿಯು ಮಗುವಿಗೆ ಜನ್ಯ ಸೀಡಿದ ಸಂದರ್ಭದಲ್ಲ ಆಕೆಯ 


ಮಗುವಿನ ಶಾಲಾ ಪೂರ್ವ ಶಿಕ್ಷಣ ಮತ್ತು ಪೌಷ್ಠಿಕತೆಗಾಗಿ ಮಗುವಿಗೆ ಮೂರು ವರ್ಷಗಳು ತುಂಬುವವರೆಗೆ 
ವಾರ್ಣಿಕ ರೂ.6,00೦೦/- ಗಳ ಸಹಾಯಧನ. 


ಅನುಬಂಧ-೦ಡ 


ಕರನಾಟಕ" ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳ 


ನಲ 


ತುಮಕೂರು ಜಲ್ಲೆಯಲಟ್ಪ ಪ್ರಸ್ತುತ ಕೆಲಸ ನಿರ್ವಹಿಸುತ್ತಿರುವ ಕಾರ್ಮಿಕ ಬಂಧುಗಳ ವಿವರ 


ಕ್ರ.ಸಂ 


ಕಾರ್ಮಿಕ ಬಂಧುಗಳೆ ಹೆಸರು 


ಗ್ರಾಮ ಪಂಚಾಯತಿ/ ವಾರ್ಡ್‌ 


A £ 4 ರ ಹೆಸರು ತ 
1 | ನರಸಿಂಹಮೂರ್ತಿ ಬ.ಜ ಅನ್‌ " ಖೇಗೊರು ಗ್ರಾಮ 
ಗಂಗನರಸಯ್ಯ ಪಂಚಾಯತ್‌, ಕುಣಿಗಲ್‌ 
2 ಸಾಸಲು ಗ್ರಾಮ ಪಂಚಾಯತ್‌, 
ನಂಜುಂಡಸ್ವಾಮಿ ಬನ್‌ ರಂಗಯ್ಯ ತುರುವೇಕೆರೆ 
3 | ಪರಸಿಂಹಾರಜು ಎನ್‌.ಡಿ ಜನ್‌ ದ್ಯಾವರಪ್ಪ '] ಸೀರಕಲ್ಲು ಗ್ರಾಮ, ಮಯಗಿರಿ 
* | ರಮೇಶ್‌ ಆರ್‌. ಜನ್‌ ರಾಮೇಣ ಸರಸವತ 
3: ಕೊರಟಗೆರೆ 
5 [ತರಾರ್‌ ಪಪಾರ್‌ | ರಾಚ್‌ನ್‌ ಶರಾ 
6 | ಪುರುಷೋತ್ತಮ್‌. ವಿ ಜ್ಯೋತಿನಗ್ಗರ, 'ಶಿರಾ 
7 ಐಶ್ವರ್ಯ ನಿ. ಬನ್‌ ಚಿಕ್ಕಣ್ಣ ಏಚ್‌ ಸಾರ್ಥವಳ್ಲ, ತಿಪಟೂರು 
8 [ಶ್ರೀಮತಿ ಭಾಗ್ಯ ಲಕ್ಷೀ ಪಾವಗಡ 
9 ವಾರ್ಡ್‌ ನಂ-2೦, 
ಶಿವ ಕುಮಾರ್‌ ಎ ಬನ್‌ ಆನಂದ್‌ ಗೌಡ ತುಮಕೂರು 
TOS SE 7 ಪಾಲಸೆಂದ್ರ ಗ್ರಾಮ 
ಆಸಂದ್‌.ಕೆ ಬನ್‌ ಕೃಷ್ಣಪ್ಪ ಪಂಚಾಯುತಿ ತುಮಕೂರು 
1 ಹೇಮಾವತಿ ಕೋಂ ಬ ಹೆಚ್‌ ರಾಜು ಸ್ವಾಂಬೆನೆಹಳ್ಳ ಗ್ರಾಮ 
ಪಂಚಾಯುತಿ, ತುಮಕೂರು 
12 | ರಾಕೇಶ್‌ ಎನ್‌ ಬನ್‌ ಸುರೇಶ ಹೆಗ್ಗೆರೆ ಗ್ರಾಮ ಪಂಚಾಯುತಿ, 
ತುಮಕೂರು 
13 ಅಮೃತೂರು ಗ್ರಾಮ 
ಸಂಜೇಲ್‌ ಜನ್‌ ಲೇಟ್‌ ರಾಜಣ್ಣ BR As 
Ls ಹಟ್ಟಿ ರಂಗಯ್ಯ ಆರ್‌. ಎನ್‌ ಬನ್‌ ಸಂಜಪ್ಪ Fs ರ 
15 ದೊಡ್ಡಗುಣಿ ಗ್ರಾಮ 


ಸರಸಿಂಹಮೂರ್ತಿ ಬನ್‌ ಕದರಯ್ಯಃ 


ಗ ಎಸಿಡ್‌ ಗಂ 
ಪಂಚಾಯತ್‌, 7 ಬ್ಬ 


ಅನುಬಂಥ-4 


ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಯ ವತಿಯಂದ ಕಾರ್ಮಿಕ. 
ಬಂಧುಗಳಗೆ ನೀಡುತ್ತಿರುವ ಕಮೀಷನ್‌ ಮೊತ್ತದ ವಿವರ 


ವಿವರೆ- 


ಪ್ರಸ್ತಾಪಿತ ಕಮೇಷನ್ನ್‌ ದರ 


ಸಂಸ್ಥೆಗಳಿಂದ ಕಟ್ಟಡ ನಿರ್ಮಾಣದ ಆದೇಶದ ಪ್ರತಿ 
ಸಂಗಹಣೆ 


KS) 


i ಸಮೀಕ್ಷೆ ಹಾಗೊ ನೋಂದಣಿ `ಸೇರಿದಂತೆ ಸ್ಮಾರ್ಟ್‌ ರೂ.237 ಪ್ರತ ನೋಂದಣಿಗೆ 
ಕಾರ್ಡ್‌ ಪೂರ್ಣ ವಿತರಣೆ | 
2 ಸಮೀಕ್ಷೆ ಹಾಗೂ ಸದಸ್ಯತ್ತ ನವೀಕರಣ ಅಥವಾ[ರೂ.10/- ಪ್ರತಿ ನವೀಕರಣ ಅಥವಾ 
ಬದಲಿಸುವಿಕೆ (ಸ್ಮಾರ್ಟ್‌ ಕಾರ್ಡ್‌ ಅಥವಾ ಗುರುತಿನ | ಬದಲಾವಣೆಗೆ 
ಪತ್ರವನ್ನು ಕಳೆದುಕೊಂಡಲ್ಲಿ/ ಹಾನಿಗೊಳಗಾದಲ್ಲಿ) 
3 ವಂತಿಗೆ ಅಥವಾ ಚಂದಾ ಶುಲ್ಕ ಸೆಂಗ್ರಹೆಣೆ ವಂತಿಗೆ ಅಥೆವಾ ಚೆಂದಾ`'ಶುಲ್ಕ 
NE | ಸಂಗಹಣೆಯ ಶೇ:2 
4 ಕೌರ್‌ ನಮೂನೆ ಸಲ್ಲ ಪಾಯ ಹಾಗಾ ಶಲ್ಯ ಕಾ ತತ ನಮನ 
ಸಂಗ್ರಹಣೆ, ಎಲ್ಲಾ ಕ್ಲೇಮ್‌ ಅರ್ಜಿಗಳನ್ನು ಪಡೆಯುವುದು 
. .|ಹಾಗೂ ಸೌಲಭ್ಯ ತಲುಪಿಸುವುದು... | _ 
5 ಕ್ಲೇಮ್‌ ಅರ್ಜಿಗಳ ಸಂಸ್ಕರಣೆ ಮತ್ತು ಫಲಾನುಭವಿಗಳಿಗೆ] ಮಂಜೂರಾದ ಪರಿಹಾರ ಮೊತ್ತದ 
ಸೌಲಭ್ಯ ತಲುಪಿಸುವುದು. _ ಶೇ.2ರಷ್ಟು 
6 IEC ಚಟುವಟಿಕೆಗಳು ಹಾಗೂ ತರಬೇತಿಗೆ ಅಥವಾ |ರೂ.50/- ಪ್ರತಿ ನೋಂದಣೆಗೆ 
ಕೌಶಲ್ಯ ಅಭಿವೃದ್ಧಿಗೆ ಕಾರ್ಮಿಕರ ನೋಂದಣಿ. | ; 
7 ಕಟ್ಟಡ ಕಾಮಗಾರಿಗಳ ಸಮೀಕ್ಷೆ ಹಾಗೊ"`ಸ್ಥಳೀಯ ರೂ.10 ಪ್ರತಿ ದಾಖಿಲಿಗೆ 


